ಚುಕ್ಕೆ ಗುರುತಿಲ್ಲದ 


ಉತ್ತರಿಸಬೇಕಾದ ಭಾರ 


ಕರ್ನಾಟಕ ವಿಧಾನ ಪರಿಷತ್ತು 
ಪಶ್ನೆ ಸಂಖ್ಯೆ 


163 ಸ 
- 07.02.2018(ಕಾಲಾವಕಾಶ ಪಡೆದಿದೆ): 


ಸದಸ್ಯರ ಹೆಸರು ಶ್ರೀ ಕ್ಯಾಪ್ಸನ್‌ 'ಗಣೇಶ್‌ ಕಾರ್ಣಿಕ್‌ 
ಕ್ರ 
ಸ ಪಶ್ನೆ ಉತ್ತರ 
fy ಸಿ ಾಲಿನ ಸರ್ಕಾರವು ಕರ್ನಾಟಕವನ್ನು ಗುಡಿಸಲು ಮುಕ್ತವನ್ನಾಗಿ ಮಾಡಲು 
) | 2017-18ನೇ ನ ಉದ್ದೇಶಿಸಿ ಪ್ರತಿ ವರ್ಷ 3 ಲಕ್ಷ ಮನೆಗಳಂತೆ 5 ವರ್ಷೆಗಳ ಅವಧಿಯಲ್ಲಿ 
ಆಯವ್ಯಯದಲ್ಲಿ ಗ್ರಾಮೀಣ 


ಪ್ರದೇಶಗಳಲ್ಲಿ ಎಷ್ಟು ಮನೆಗಳನ್ನು 
ನಿರ್ಮಿಸಲು ಉದ್ದೇಶಿಸಲಾಗಿದೆ; 


ಒಟ್ಟು 15 ಲಕ್ಷ ಮನೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದ್ದು 2017- 
[18ನೇ ಸಾಲಿನ ಆಯವ್ಯಯದಲ್ಲೂ 3 ಲಕ್ಷ ಮನೆಗಳನ್ನು ನಿರ್ಮಿಸಲು 
ಉದ್ದೇ ಶಿಸಲಾಗಿದೆ. 

ನಿಗಮವು ಈವರೆಗೆ ಒಟ್ಟು ೨5 ಲಕ್ಷ ಮನೆಗಳನ್ನು 
ನಿರ್ಮಿಸಲಾಗಿದ್ದು ಬಾಕಿ 1.05 ಲಕ್ಷ ಮನೆಗಳನ್ನು ಪ್ರಸಕ್ತ ಆರ್ಥಿಕ ಪರ 
ಕೊನೆಗೊಳ್ಳುವ ಅವಧಿಯೊಳಗೆ ನಿರ್ಮಿಸಲು ಉದ್ದೇಕಿದೆ. - 


- f ನಾಮೇಣ ಪ್ರದೇಶಗಳಲ್ಲಿ ವಿವಿಧ 3 ಯೋಜನೆಗಳ 

ಕ ಗಾಮ್‌ ಪ್ರದೇಶಗಳಲ್ಲಿ |ನರ್ಯಸುತ್ತಿರುವ ಮನೆಗಳ ಪೈಕಿ 234373 ಮನೆಗಳು ತಳಪಾಯ 
ss ಉದ್ದೇಶಿಸಿರುವ ಹಂತದಲ್ಲಿ 149491 ಮನೆಗಳು ಕಟಕಿ ಹಂತದಲ್ಲಿ, 142540. ಮನೆಗಳು 
ಮನೆಗಳಲ್ಲಿ ' ಈಷರಗೆ: ಎಷ್ಟು ಛಾವಣಿ ಹಂತದಲ್ಲಿ ಹಂತದಲ್ಲಿದ್ದು, 105 ಲಕ್ಷ ಮನೆಗಳನ್ನು ನಿರ್ಮಿಸಲು 
ಮನೆಗಳನ್ನು . 


ಪೂರ್ಣಗೊಳಿಸಿರುವುದಿಲ್ಲ; ಇದಕ್ಕೆ 
ಕಾರಣಗಳೇನು; 


ಇ) 


ಕ್‌ ಯೋಜನೆಯಡಿಯಲ್ಲಿ 
ಪೂರ್ಣಗೊಳಿಸಿರುವ ಹಾಗೂ 
ಮುಕ್ತಾಯದ ಹಂತದಲ್ಲಿರುವ 
ಮನೆಗಳ ಸಂಖ್ಯೆ ಎಷ್ಟು; 


ಈ) 


ಈ ಯೋಜ ಯನ್ನು ಯಾವ 
ಕಾಲಮಿತಿಯೊಳಗೆ ' 
ಪೂರ್ಣಗೊಳಿಸಲಾಗುವುದು? 


ಕ್ರಮ ಕೈಗೊಳ್ಳಲಾಗುತ್ತಿದೆ 


ಈ ಸಂಬಂಧ ಎಲ್ಲಾ ಫಲಾನುಭವಿಗಳಿಗೆ ಮನೆ ಕಾಮಗಾರಿಯನ್ನು 
ಪೂರ್ಣಗೊಳಿಸುವ. ಬಗ್ಗೆ SMS ಕಳುಹಿಸಲಾಗುತ್ತಿದೆ. ಫಲಾನುಭವಿಗಳ 
ಕುಂದುಕೊರತೆಗಳಿಗೆ ಸಹಾಯವಾಣಿಯನ್ನು ತೆರೆದು ಸಮಸ್ಯೆಯನ್ನು 
ಬಗೆಹರಿಸಲಾಗುತ್ತಿದೆ. ಅಲ್ಲದೇ ತಾಲ್ಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರವಾಸ 
ಕೈಗೊಂಡು ಗ್ರಾಮ ಪಂಚಾಯಶಿಗಳಿಗೆ ಭೇಟ ನೀಡಿ ಪ್ರಗತಿ ಪರಿಶೀಲನೆ 
ಕೈಗೊಳ್ಳಲಾಗುತ್ತಿದ್ದು, ನಿಗದಿತ ಕಾಲಾವಧಿಯಲ್ಲಿ ಮನೆಗಳನ್ನು 
ಪೂರ್ಣಗೊಳಿಸಲು ಬೇಕಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ವಇ'21 ಹೆಚ್‌ಎಎಂ 2018 


6೮ ite 
(ಎಂ. ಕೃಷ್ಣಪ್ಪ 
ವಸತಿ ಸಚಿವರು. 


